ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 


1195 


ಸದಸ್ಯರ ಹೆಸರು 


ಶೀ ಟಿ.ಎ. ಶರವಣ' (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


26-2-2018 


ಉತ್ತರಿಸುವ ಸಚಿವರು 


ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ 


ಕಲ್ಯಾಣ ಸಚಿವರು. 
ಕ್ರಸಂ ಪ್ರಶ್ನೆ " ಉತ್ತರ Answer 
ಅ) ಕರ್ನಾಟಿಕ ರಾಜ್ಯದಲ್ಲಿ ' ಇರುವ ಆರ್ಯವೈಶ್ಯ ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ | Karnataka State Commission for 
ಜನಾಂಗಕ್ಕೆ ಸೇರಿದ ಜನಸಂಖ್ಯೆ ಎಷ್ಟು ಆಯೋಗದಿಂದ 2015-16ನೇ ಸಾಲಿನಲ್ಲಿ Backward Classes had conducted Social 
i and Educational Survey’ during 
(ಜಿಲ್ಲಾವಾರು ಮಾಹಿತಿ ನೀಡುವುದು) ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 2015-16, and collected information all 


ಕೈಗೊಂಡು ರಾಜ್ಯದಲ್ಲಿನ ಎಲ್ಲಾ: ಜಾತಿ/ಜನಾಂಗಗಳ 
ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. : ಮಾಹಿತಿಯ 
ವಿಶ್ಲೇಷಣಾ ಕಾರ್ಯ ಪ್ರಗತಿಯಲ್ಲಿದೆ. ಆಯೋಗವು 
ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ ನಂತರ, 
ಆರ್ಯವೈಶ್ಯ ಜನಾಂಗಕ್ಕೆ ಸೇರಿದ ಜನಸಂಖ್ಯೆ 
ಮಾಹಿತಿಯು ಲಭ್ಯವಾಗಲಿದೆ. 


Castes! Communities of the. State. The 
analysis of this dita is under progress. 
The information on population ‘of Arya 
Vysya community will be available 
after the submission of the report tothe 
Government by the Commission. 


ಅ) 


ಸದರಿ ಜನಾಂಗವು ಸಂಖ್ಯಾಧಾರಿತ 
ಮೀಸಲಾತಿಗಾಗಿ ಹಲವಾರು, ವರ್ಷಗಳಿಂದ 
ಹೋರಾಟಿ ಮಾಡುತ್ತಾ ಬಂದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರವು 


ಈ ಕುರಿತು ತೆಗೆದುಕೊಂಡಿರುವ ಅಗತ್ಯ 
ಕ್ರಮಗಳೇನು; (ಸಂಪೂರ್ಣವಾದ ಮಾಹಿತಿ 
ನೀಡುವುದು) 


-ಬಂದಿದೆ- 


ಹಿಂದಿನ ಡಾ. ಸಿ.ಎಸ್‌. ದ್ವಾರಕನಾಥ್‌ ನೇತೃತ್ವದ 


ಕರ್ನಾಟಿಕ ರಾಜ್ಯ ಹಿಂದುಳಿದ:" .ವರ್ಗಗಳ 
ಆಯೋಗವು -2010 ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿರುವ 
ವಿಶೇಷ ವರದಿ ಸಲಹೆ ಸಂಖ್ಯೇ 1ರಲ್ಲಿ 
ಆರ್ಯವೈಶ್ಯ ಜನಾಂಗದವರನ್ನು ಹಿಂದುಳಿದ 
ವರ್ಗಗಳ ಮೀಸಲಾತಿ ಪಟ್ಟಿಗೆ ಸೇರಿಸುವ 


[Y 


ಮನವಿಯನ್ನು ತಿರಸ್ಕರಿಸಿದೆ. 


-Yes- 


At suggestion No.11 of‘ the Special 
report of 2010 submitted. by the 
previous Karnataka State Commission 
for Backward Classes, headed by 
Dr.C.S.Dwarakanath to the 
Government had rejected inclusion of 
Arya Vysya community in Backward 
Classes reservation list. 


ಭ 


ಪ್ರಸ್ತುತ ಆಯೋಗಕ್ಕೂ ಸಹ ಆರ್ಯ ವೈಶ್ಯ 
ಜನಾಂಗವನ್ನು. ಹಿಂದುಳಿದ ವರ್ಗಗಳ ಜಾತಿ 


ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸುವಂತೆ ಮನವಿಗಳು 
ಸ್ಥೀಕೃತವಾಗಿದ್ದು, ಈ ಬಗ್ಗೆ ಆಯೋಗವು 
ಬಹಿರಂಗ ವಿಚಾರಣೆಯನ್ನು ಈಗಾಗಲೇ 
ಪೂರ್ಣಗೊಳಿಸಿರುತ್ತದೆ. 


ಮುಂದುವರೆದು, ಕರ್ನಾಟಕ ರಾಜ್ಯ 
ಹಿಂದುಳಿದ , ವರ್ಗಗಳ ಆಯೋಗವು ಕೈಗೊಂಡ 
ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ 
ಪ್ರತಿಯೊಂದು  ಜಾಕಿ/ಜನಾಂಗದ ಸಾಮಾಜಿಕ, 
ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ 
ಮಾಹಿತಿಯನ್ನು ಸಂದ್ರಹಿಸಲಾಗಿದ್ದು, ಮಾಹಿತಿಯ 
ವಿಶ್ಲೇಷಣಾ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. 


The present Commission had 
also received: requests to include Arya 
Vy community into the reservation 
lis » for which public hearing is alrcady 
completed by the Commission. 


Further, in the Social and 
Education Survey conducted by the 
Commission, it had collected 
informiition on social, educational and 


economic conditions of all 
castes/communities in the State, The 
analysis of this information is under 
progress. 


~~ 


ಇ) ಆರ್ಯವೈಶ್ಯ ಜನಾಂಗಕ್ಕೆ ಮೀಸಲಾತಿ ಕಲ್ಪಿಸಲು | ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ | Government will examine this matter 
ಸರ್ಕಾರವು ವಿಳಂಬ ನೀತಿಯನ್ನು "ಆಯೋಗವು ಸರ್ಕಾರಕ್ಕೆ ಸಲ್ಲಿಸಲಿರುವ ಸಾಮಾಜಿಕ | based on suggestions/recommendations 
4 to be made by the Karnataka State 
ಅನುಸರಿಸುತ್ತಿರಲು ಕಾರಣಬೇನು; ಮು ಶೈಕ್ಷಣಿಕ ಸಮೀಕ್ಷೆಯ ವರದಿಯಲ್ಲಿನ ಸಲಹೆ/ Commission for Backward Classes in 
ಶಿಫಾರಸ್ಕುಗಳನ್ನಯ ಈ ವಿಷಯ ಕುರಿತು; survey report. 
ಪರಿಶೀಲಿಸಲಾಗುವುದು. 
ಎಷ್ಟು ದಿನಗಳೊಳಗಾಗಿ ಸರ್ಕಾರವು ಆರ್ಯವೈಶ್ಯ | ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಣಗಳ | Government will examine the matter on 


ಜನಾಂಗಕ್ಕೆ ಮೀಸಲಾತಿ ಆದೇಶವನ್ನು ಹೊರಡಿಸಿ 
ಅವರ ಹೋರಾಟಿಕ್ಕೆ ಮನ್ನಣೆ ಸಿಗುವಂತೆ 
ಮಾಡುತ್ತದೆ? 


ಆಯೋಗವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ 


ನಂತರ ಈ ಬಗ್ಗೆ ಪರಿಶೀಲಿಸಲಾಗುವುದು. 


the 
for 


receipt. of the 
Karnataka State 
Backward Classes. 


report from 
Commission 


ಸಂಖ್ಯೆ ಹಿಂವಕ 70 ಬಿಸಿಎ 2018 


(ಹೆಚ್‌: ಆಂಜನೇಯ) 


ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 


ವರ್ಗಗಳ, ಕಲ್ಯಾಣ ಸಚಿವರು. 


